ಕರ್ನಾಟಿಕ ವಿಧಾನ ಪರಿಷತ್ತು 


1ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1266 


2 ಮಾನ್ಯ ಸದಸ್ಯರಹೆಸರು :  : ಶ್ರೀ&ೆ.ಟಿ.ಶ್ರೀಕಂಠೇಗೌಡ 
3.ಉತ್ತರಿಸಚೇಕಾದ ದಿನಾಂಕ : 08.03.2022 
4 ಉತ್ತರಿಸುವ ಸಚಿವರು : ಕೈಮಗ್ಗ ಮತ್ತು ಜವಳಿ, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ಸಚಿವರು 
ಕ್ರ.ಸಂ ಪ್ರಶ್ತೆ' ಉತ್ತರ 
(ಅ) ನ ಸಕ್ಕರೆ ಕಂಪನಿಯನ್ನು | ದಿ ಮೈಷುಗರ್‌ ಕಂಪನಿ ಲಿಮಿಟಿಡ್‌ ಮಂಡ್ಯ- ಈ ಕಾರ್ಬಾನೆಯನ್ನು 
ಸರ್ಕಾರಿ ಸ್ಮಾಮ್ಯದಲ್ಲೆ? | ಪುನಶ್ಲೇತನಗೊಳಿಸುವ ಕುರಿತು ದಿಸಾ೦ಕ:18.10.2021ರಂದು ಮಾನ್ಯ 
ಆರಂಭಿಸುವ ಬಗ್ಗೆ ದಿನಾಂಕ : ps ಅಧ್ಯತತೆಯಲ್ಲ ಹ ಜರುಗಿಸಲಾಗಿರುತದ. 


18.10.2021 


2 ಎಲ್‌.ಆರ್‌ ಓಟ. ಆಧಾರದ ಮೇಲ i ಸಕ್ಕರೆ 
ಆದ ತೀರ್ಮಾನವೇನು: (ವಿವರ ಕಾರ್ಬಾನೆಯನ್ನು ಖಾಸಗಿಯವರಿಗೆ ಗುತ್ತಿಗೆ ನೀಡುವ ಸಂಬಂಧ ಈ 
ನೀಡುವುದು) ಹಂದೆ ಆಗಿರುವ ಸಚಿವ ಸಂಪುಟದ ನಿರ್ಣಯಗಳನ್ನು ತಾತ್ಕಾಲಿಕವಾಗಿ 


aT 
ಮುಖ್ಯಮಂತ್ರಿಗಳ ಸಭೆಯಲ್ಲಿ, 


- 


ಸ್ಥಗಿತಗೊಳಿಸಿ ಸರ್ಕಾರಿ ಸ್ವಾಮ್ಯದಲ್ಲಿ : ನಡೆಸಲು 

ಅನುಕೂಲಬಾಗುವಂತೆ ಸುರಿತ ತಾಂತ್ರಿಕ ಸಮಿತಿಯಿಂದ ವರದಿಯನ್ನು 

ಪಡೆದು, ಉನ್ನತ ಅಧಿಕಾರಿ ಹಾಗೂ ತಾಂತಿಕ ಸಿಬ್ಬಂದಿ ಹಾಗೂ ನುರಿತ 

ಆರ್ಥಿಕ ಸಲಹೆಗಾರರನ್ನು ನೇಮಿಸಿ ಮುಂದಿನ ಸಚಿವ ಸಂಪುಟದ 

ನಿರ್ಣಯಕ್ಕೆ ತಂದು ಪ್ರಾರಂಬಿಸುವುದು. 

ಕಾರಾನೆಯ ಯಂತ್ರೋಪಕರಣಗಳನ್ನು ದುರಸ್ಲೀಕರಣಗೊಳಿಸಲು 

ತುರ್ತು, . ಅಗತ್ಯವಿರುವ ಘಭಿನನು ಸರ್ಕಾರದಿಂದ 

ಬಿಡುಗಡೆಗೊಳಿಸುವುದು. 

ಕಾರ್ಬಾನೆಯ ಆಸ್ತಿಯು ಬೆಲೆ ಭಾಲುಹಂಗ ಇದರ ಆಧಾರದ 

ಮೇಲೆ ಬಂಡವಾಳ ಪಡೆದು ನಡಸಬಹುದೇ ಎಂಬ ಬಗ್ಗೆ 

ಪರಿಶೀಲಿಸುವುದು. pe 

4೮6 ಹಿಂದೆ ಆಗಿರುವ ಲೋಪದೋಷಗಳನ್ನು ಗುರುತಿಸಿ 
ಸರಿಪಡಿಸಿಕೊಂಡು 2 ವರ್ಹಗಳ ಅವಧಿಗೆ ಪ್ರಾಯೋಗಿಕವಾಗಿ ಸರ್ಕಾರಿ 
ಸ್ವಾಮ್ಯದಲ್ಲಿ ನಡೆಸುವ ಬಗ್ಗೆ ೫ ತಿಂಗಳೊಳಗಾಗಿ ತಾಂತ್ರಿಕ 
ವರದಿಯನ್ನು ಪಡೆದು ಸಚಿವ ಸಂಪುಟದಲ್ಲಿ ಮಂಡಿಸಿ, 
ಕಾರ್ಬಾನೆಯನ್ನು ಪ್ರಾರಂಭ ಮಾಡಲು ತೀರ್ಮಾನಿಸುವುದು. 


Ine) 


NE 


(ಆ) ಈ ಸಭೆ ನಡೆದು ನಾಲ್ಕು| ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ದಿನಾ೦ಕ:1810201ರ೦ದು 
ತಿಂಗಳಾದರೂ ಕಾರ್ಬಾನೆಯನ್ನು | ಜರುಗಿದ ಸಭೆಯ ತೀರ್ಮಾನದಂತೆ ದಿ ಮೈಷುಗರ್‌ ಕಂಪವಿ ಲಿಮಿಟೆಡ್‌ 
ಪ್ರಾರಂಭಿಸುವ ಪ್ರಕ್ರಿಯೆ | ಮಂಡ್ಯ- ಈ ಕಾರ್ಬಾನೆಯನ್ನು ಪುನಶ್ಲೇತನಗೊಳಿಸುವ ಕುರಿತು ಅಗತ್ಯ 
ಎಳಂಬವಾಗುತ್ತಿರುವುದು - ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. 

ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 


(ಇ) ಬಂದಿದಲ್ಲಿ, ಶೀಘವಾಗಿ| ದಿ ಮೈಪಮಗರ್‌ ಕಂಪವಿ ಲಿಮಿಟೆಡ್‌ ಮಂಡ್ಯ ಈ ಕಾರ್ನ್ಮಾನೆಯನ್ನು 
ಕಾರ್ಪಾನೆಯನ್ನು ಪ್ರಾರಂಭಿಸಲು | ಪುನಶ್ಲೇತಸಗೊಳಿಸುವ ಕುರಿತು 2022-23ನೇ ಸಾಲಿನ ಧಿ ಈ 
2022-23ನೇ ಸಾಲಿನ ಬಜೆಟ್‌ನಲ್ಲಿ | ಕೆಳಕಂಡಂತೆ ಘೋಪಿಸಲಾಗಿದೆ. 


ಹಣವನ್ನು 
ಮಿಳಸಲಿರಿಸಲಾಗಿದೆಯೇ : (ವಿವರ "2019-20ರಿಂದೆ.. ಸಗಿತಗೊಂಡಿರುವ ಮೈಮಗರ್‌ ಕಾರ್ಬಾನೆಯನ್ನು 
ನೀಡುವುದು): ಪುನಶ್ನೇತನಗೊಳಿಸಲು ಸರ್ಕಾರವು ವಿರ್ಧರಿಸಿದ್ದು ಈ ವಿಟ್ಟಿನಲ್ಲಿ 


ಮುಂದಿನ ಎರಡು ವರ್ಪಗಳ ಕಾಲ ಪ್ರಾಯೋಗಿಕವಾಗಿ ಸರ್ಕಾರದ 
ವತಿಯಿಂದ  ಮೈಮುಗರ್‌  ಕಾರ್ಬಾನೆಯನ್ನು ನಡೆಸಲಾಗುವುದು. 
ಕಾರ್ಮಾನೆಯ ಯಂತ್ರೋಪಕರಣಗಳ ದುರಸ್ಲಿಗಾಗಿ 50 ಕೋಟಿ 
ರೂ.ಗಳನ್ನು ಒದಗಿಸುವುದಲ್ಲದೆ ಹಣಕಾಸು ಸಂಸ್ಥೆಗಳಿಂದ ದುಡಿಯುವ 
ಬಂಡವಾಳವನ್ನು ಪಡೆಯಲು ಷ್ಯವಸ್ಥೆ ಮಾಡಲಾಗುವುದು." 


೩2 


L 


(ಈ) | ಕಾರ್ಬಾನೆಯನ್ನು ಸರ್ಕಾರಿ 
ಸ್ಯಾಮ್ಯದಲ್ಲೇ ಪ್ರೀಘುವಾಗಿ 
ಪ್ರಾರಂಭಿಸಲು ಸರ್ಕಾರ 
ಕೈಗೊಂಡ ಕ್ರಮಗಳೇನು; (ವಿವರ 
ನೀಡುವುದು) 


ಮೈಸೂರು ಸಕ್ಕರೆ ಕಾರ್ಬಾನೆಯನ್ನು ಪುನಶ್ನೇತನಗೊಳಿಸಲು ಈ ಕೆಳಕಂಡ 
ಕ್ರಮಗಳನ್ನು ಕೈಗೊಳ್ಳಲಾಗಿದೆ. 


1. 


[yd 


Ww 


[a 


ಮೈಸೂರು ಸಕ್ಕರೆ ಕಾರ್ಬಾನೆಯನ್ನು ಸರ್ಕಾರಿ ಸ್ಥಾಮ್ಯದಲ್ಲಿ ನಡೆಸುವ 
ಸಂಬಂಧ ವರದಿಯನ್ನು ಪಡೆಯಲು ಸರ್ಕಾರದ ಆದೇಶ ಸಂಖ್ಯೆ: ಸಿಐ 
334 ಸಿಓಎಫ್‌ 2021 ದಿನಾಂಕ:03.12.2021ರಲ್ಲಿ ಸರ್ಕಾರದ ಅಪರ ಮುಖ್ಯ 
ಕಾರ್ಯದರ್ಶಿಯವರ ಅಧ್ಯಕ ತೆಯಲ್ಲಿ ತಾಂತ್ರಿಕ ಸಲಹಾ ಸಮಿತಿಯನ್ನು 
ರಚಿಸಿ ಆದೇಶಿಸಲಾಗಿದೆ. 

ಮೈಸೂರು ಸಕ್ಕರೆ ಕಾರ್ಬಾವೆಯನ್ನು ಪುನಶ್ಪೇತನಗೊಳಿಸುವ ಸಂಬಂಧ 
ಆಡಳಿತ, ಹಣಕಾಸು ಮತ್ತು ತಾಂತ್ರಿಕ ವಿಷಯಗಳಲ್ಲಿ ವರದಿಯನ್ನು 
ಪಡೆಯಲು ಮತ್ತು ೦pೀration and maintain (ಓ ಅ೦ಡ್‌ ಎಂ) ಆಧಾರದ 
ಮೇಲೆ ಕಾರ್ಯಾನೆಯನ್ನು ನಡೆಸುವ ಕುರಿತು ಟೆಂಡರ್‌ ಡಾಕ್ಯುಮೆಂಟ್‌ 
ಅನ್ನು ಸಿದ್ದಪಡಿಸುವುದಕ್ಕಾಗಿ ಕರ್ನಾಟಕ ಸಾರ್ವಜವಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮ 1999 ಮತ್ತು ನಿಯಮಗಳು 200ರಡಿಯಲ್ಲಿ 
14 ದಿನಗಳ ಅಲ್ಪಾವಧಿ: ಟೆಂಡರ್‌ ಕರೆದು ಕನ್ನಲೈೆನ್ಸಿ ಸೇವೆಯನ್ನು 
ಪಡೆಯಲು ಆದೇಶ ಸಂಖ್ಯ: ಸಿಐ 326 ಸಿಒಎಫ್‌ 2021 ದಿನಾಂಕ: 
02.12.2021ರಲ್ಲಿ ಸರ್ಕಾರದ ಅನುಮತಿಯನ್ನು ನೀಡಲಾಗಿರುತ್ತದೆ. 


. ಅದರಂತೆ, ದಿ ಮೈಸೂರು ಪುಗರ್‌ ಕಂಪನಿ ಮಂಡ್ಯ ಇವರ ಅಲಾವಧಿ 


ಟೆಂಡರ್‌ ಪ್ರಕಟಿಣೆ ಸ೦ಖ್ಯೆ: MSCO/AC/CF೦/147/2021-22 ದಿನಾಂಕ: 
31.12.2021ರಂದು 14, ದಿನಗಳ ಅಲ್ಲಾವಧಿ ಟೆಂಡರ್‌ ಅನ್ನು 
ಆಹ್ವಾನಿಸಲಾಗಿತ್ತು. ಆದರೆ ಈ ಟೆಂಡರ್‌ ಪ್ರಕ್ರಿಯೆಯಲ್ಲಿ ಯಾವುದೇ 
ಬಿಡ್ಡುಗಳು ಸ್ವೀಕೃತಗೊಂಡಿರುವುದಿಲ್ಲ. 

ಮರು ಟೆಂಡರ್‌ ಆಹ್ವಾನಿಸಲು ಸಮಯದ ಅಭಾವವಿರುವುದರಿಂದ 
ಸಕ್ಕರೆ ಉದ್ದಿಮೆಗಳಿಗೆ ತಾಂಶಿಕ ವರದಿಯನ್ನು ತಯಾರಿಸುವ ಕನ್ನಲೈೇನ್ಸಿ 
ಸಂಸ್ಥೆಗಳಿಂದ ಸೇವೆಯನ್ನು ಪಡೆಯಲು ಕರ್ನಾಟಕ ಸಾರಜವಿಕ 
ಸಂಗ್ರಹಣೆಗಳ ಪಾರದರ್ಶಕ ಅಧಿನಿಯಮ 1999 ರಡಿಯಲ್ಲಿ ೨ಜಿ 
ವಿವಾಯಿತಿ. ನೀಡುವಂತೆ ಮುಖ್ಯ ಹಣಕಾಸು ಅಧಿಕಾರಿ, ದಿ ಮೈಸೂರು 
ಷುಗರ್‌ ಕಂಪನಿ ಮಂಡ್ಯ ಇವರು ದಿನಾಂಕ: 03೦022022ರಂದು 
ಸರ್ಕಾರಿ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದರು. 

ಅದರಂತೆ, M/s Rahi Techno Service, Pune ಇವರಿಂದ ತಾಂತ್ರಿಕ 
ವರದಿಯನ್ನು ಪಡೆದುಕೊಳ್ಳಲು ಆರ್ಥಿಕ ಇಲಾಖೆಯು ಸರ್ಕಾರದ ಆದೇಶ 
ಸಂಖ್ಯೆ: ಆಇ 105 ವೆಚ್ಚ-12 /2022, ದಿನಾಂ೦ಕ:21.02.2022ರಲ್ಲಿ ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆಗಳ ಪಾರದರ್ಶಕ ಅಧಿನಿಯಮ 1999 ರಡಿ 4ಜಿ 
ವಿನಾಯಿತಿ ವೀಡಿರುತ್ತದೆ. ಇದರನ್ನಯ ದಿ ಮೈಸೂರು ಪಮುಗರ್‌ 
ಕಂಪನಿಯು ದಿನಾಂಕ: 02೧202ರಂದು ಸದರಿ ಸಂಸ್ಥೆಗೆ 
ಕಾರ್ಯಾದೇಶವನ್ನು ಬೀಡಿರುತದೆ. ' 

ಪುಸ್ತುತ ಮೈಸೂರು ಸಕ್ಕರೆ ಕಂಪನಿಯನ್ನು ' ಸರ್ಕಾರಿ ಸ್ನಾಮ್ಯದಲ್ಲಿ 
ಪುನಶ್ನೇತನಗೊಳಿಸಿ, 2022-23 ನೇ ಸಾಲಿನ ಹಂಗಾಮಿನಿಂದ ಸದರಿ 
ಕಾರ್ನಾನೆಯಲ್ಲಿ ಕಬ್ಬು ಅರೆಯುವ' ಕಾರ್ಯವನ್ನು ಪ್ರಾರಂಭಿಸುವ, 


ಸಂಜಬಂಥ ಭಾರತೀಯ ಅಡಳಿತ ಸೇಷೆ / ಭಾತತಿಳಯ ಪೊಲೀಸ್‌-ಸೇ 


ನಿವೃತ್ತ ಅಧಿಕಾರಿಯನ್ನು ಸಲಹೆಗಾರನಾಗಿ ಸೇಮಿಸುವ . ಕುರಿತು 
ಸರ್ಕಾರದ ಹಂತದಲ್ಲಿ, ಪರಿಶೀಲಿಸಲಾಗುತಿದೆ. } 


ಸಂಖ್ಯೆ: ಪಿಐ 63 ಸಿಓಎಪ್‌ 2022 


, (ಶಂಕರ. ಬ.ಪಾಟೇಲ ಮುಸೇನಕೊಷೃ) 
ಕೈಮಗ್ಗ-ಮತ್ತು -ಜವಳಿ, ಸಮ್ಮ ಅಬಿವೃದ್ದಿ ಾಗೂ.ಸಕ್ಕರೆ ಸಚಿವರು - 


ಪೇಯ" 0 


